ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 778 
ಉತ್ತರಿಸಬೇಕಾದ ದಿನಾ೦ಕ 04.03.2021. 
ಸದಸ್ಯರ ಹೆಸರು 'ಶ್ರೀ ಯು. ಬಿ. ವೆಂಕಟೇಶ್‌ (ನಾಮ ನಿರ್ದೇಶನ 
ಹೊಂದಿದವರು) 
ಉತ್ತರಿಸುವ ಸಚಿವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಸಚಿವರು. ನೊ 
ಕ್ರ ಪ್ರಶ್ನೆ ಉತ್ತರ 
ಸಂ.| 
ಅ) | ರಾಜ್ಯದಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ | ಯುವ "ಸಬಲೀಕರಣ ಮತ್ತು ಕ್ರೀಡಾ 
ಒತ್ತು ನೀಡುವ ದೃಷ್ಠಿಯಿಂದ | ಇಲಾಖೆಯ ವತಿಯಿಂದ ರಾಜ್ಯದಲ್ಲಿ ಕ್ರೀಡಾ 
ಹಮಿಿಕೊಂಡಿರುವ ಚಟುವಟಿಕೆಗಳಿಗೆ ಒತ್ತು ನೀಡುವ 
ಕಾರ್ಯಕು್ರಮಗಳಾವುವು; ದೃಷ್ಟಿಯಿಂದ ಹಮ್ಮಿಕೊಂಡಿರುವ 
ಕಾರ್ಯಕ್ರಮಗಳ ವಿವರಗಳನ್ನು 
ಅನುಬಂಧದಲ್ಲಿ ಒದಗಿಸಿದೆ. 
ಆ) | ರಾಜ್ಯ ಮತ್ತು ಅಂತರರಾಷ್ಟೀಯ | ರಾಜ್ಯ, ರಾಷ್ಟ ಮತ್ತು ಅಂತರ-ರಾಷ್ಟ್ರೀಯ 


ಮಟ್ಟದಲ್ಲಿ ಕ್ರೀಡಾಪಟುಗಳನ್ನು 
ತಯಾರು ಮಾಡುವಲ್ಲಿ ರಾಜ್ಯದ 
ಪಾತ್ರವೇನು ಹಾಗೂ ಯಾವ 
ಸ್ಥಾನದಲ್ಲಿದೆ; ಇದಕ್ಕಾಗಿ ಇರುವ 
ಮೂಲ ಸೌಲಭ್ಯಗಳೇಮು? 


ಮಟ್ಟದ ಕ್ರೀಡಾಪಟುಗಳನ್ನು ರೂಪಿಸಲು 


ಯುವ ಸಬಲೀಕರಣ ಮತ್ತು ಕ್ರೀಡಾ 

ಇಲಾಖೆಯು ವಿವಿಧ ಕಾರ್ಯಕ್ರಮಗಳನ್ನು 

ಹಮ್ಮಿಕೊಂಡಿದ್ದು, ವಿವರಗಳು 
ಕಳಕಂಡಂತಿದೆ:- 

1 ಹಪೀಡಾ: ಮೂಲ ಸೌಕರ್ಯಗಳ 
ಸೃಜನೆ: ರಾಜ್ಯದ ಕ್ರೀಡಾಪಟುಗಳಿಗೆ 
ಉನ್ನತ ಗುಣಮಟ್ಟದ ತರಬೇತಿ 
ಪಡೆಯಲು ಅನುವಾಗುವಂತೆ ಕ್ರೀಡಾ 
ಮೂಲ ಸೌಕರ್ಯಗಳ ಸೃಜನೆಗೆ ಒತ್ತು 
ನೀಡಲಾಗಿದೆ. ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ "ಹಾಗೂ 
ವಿಜಯನಗರ ಜಿಲ್ಲೆ ಹೊರತು ಪಡಿಸಿ, 
29 ಜಿಲ್ಲಾ ಕೇಂದ್ರಗಳು ಹಾಗೂ 119 


ತಾಲ್ಲೂಕು ಕೇಂದ್ರಗಳಲ್ಲಿ 
ಶ್ರೀಡಾಂಗಣಗಳನ್ನು ನಿರ್ಮಿಸಲಾಗಿದೆ. 
ರಾಜ್ಯದ 31 ಸ್ಥಳಗಳಲ್ಲಿ. 
ಈಜುಕೊಳಗಳು ಹಾಗೂ 46 
ಸ್ಥಳಗಳಲ್ಲಿ. ಒಳಾಂಗಣ 


ಹ್ರೀಡಾಂಗಣಗಳನ್ನು ನಿರ್ಮಿಸಲಾಗಿದೆ. 
ಅಲ್ಲದೇ, ರಾಜ್ಯದ 16 ಸ್ಮಳಗಳಲ್ಲಿ 
ಆಧುನಿಕ ಸಿಂಥೆಟಿಕ್‌ ಅಥ್ಲೆಟಿಕ್‌ 
ಟ್ರ್ಯಾಕ್‌ಗಳು ಹಾಗೂ 04 ಸ್ಥಳಗಳಲ್ಲಿ 
ಹಾಕಿ ಟಿರ್‌ಗಳನ್ನು 
ಅಳವಡಿಸಲಾಗಿದೆ. 


2. ಸೀಡಾ ಕಲ್ಮಾಣ ಕಾರ್ಯಕ್ರಮಗಳು: 
ಕ್ರೀಡಾಪಟುಗಳಿಗೆ ಉತ್ತೇಜನ 'ವೀಡಲು 
ಪದಕ ವಿಜೀತರಿಗೆ ನಗದು ಪುರಸ್ಕಾರ, 
ಪ್ರತಿಭಾವಂತ ಕ್ರೀಡಾಪಟುಗಳಿಗೆ 
ಶೈಕ್ಷಣಿಕ ಶುಲ್ಲ ಮರುಪಾವತಿ, ಕ್ರೀಡಾ 
ವಿದ್ಯಾರ್ಥಿ ವೇತನ ಮತ್ತಿತರ 
ಕಾರ್ಯಕ್ರಮಗಳನ್ನು ' 
ಅನುಷ್ಠಾನಗೊಳಿಸಲಾಗುತ್ತಿದೆ. 


ಕರ್ನಾಟಿಕ ರಾಜ್ಯವು ಕ್ರೀಡಾ ಕ್ಷೇತ್ರದ 
ಅಭಿವೃದ್ಧಿಗೆ ಹೆಚ್ಚಿನ ಉತ್ತೇಜನ 
ನೀಡುತ್ತಿದ್ದು ಅಸ್ಥಾಂನ ಗೌಹಾತಿಯಲ್ಲಿ 
ಜನವರಿ-2020 ರಲ್ಲಿ ನಡೆದ ಖೇಲೋ 
ಇಂಡಿಯಾ ಯೂತ್‌ ಗೇಮ್ಸ್‌-2020 ರಲ್ಲಿ 
ಕರ್ನಾಟಕದ ಕ್ರೀಡಾಪಟುಗಳು 32 ಚಿನ್ನ, 26 
ಬೆಳಿ 22 ಕಂಚಿನ ಪದಕಗಳು. ಸೇರಿದಂತೆ 
ಒಟ್ಟು 80 ಪದಕಗಳನ್ನು ಗೆದ್ದ, ಪದಕ 


ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯವು 4ನೇ 


ಸ್ಥಾನ ಪಡೆದಿರುತ್ತದೆ. 


ಮೈಎಸ್‌ಡಿ-ಇಬಿಬಿ/11/2021. 


(ಡಾ| dl ಗೌಡ) 


ಯುವ ಸಬಲೀಕರಣ ಮತ್ತು ಹೀಡಾ ಹಾಗೂ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಸಚಿವರು. 


ಅಮಬಂಧ 


"ರಾಜ್ಯದಲ್ಲಿ ಕ್ರೀಡಾ ಚಟುವಟಿಕೆಗಳ ಸಲುವಾಗಿ ಹಮ್ಮಿಕೊಂಡಿರುವ ಕಾರ್ಯಕುಮಗಳು 


1. ಕ್ರೀಡಾ ಮೂಲ ಸೌಕರ್ಯಗಳ ಸೃಜನೆ: ಯುವ ಸಬಲೀಕರಣ ಮತ್ತು ಕ್ರೀಡಾ 
ಇಲಾಖೆಯ ನಿವೇಶನಗಳಲ್ಲಿ ಕಿಡಾ ಮೂಲ ಸೌಕರ್ಯಗಳನ್ನು ಸೃಜಿಸುವ ಮೂಲಕ 
ಕ್ರೀಡಾಪಟುಗಳ ಕ್ರೀಡಾ ತರಬೇತಿಗೆ ಉತ್ತೇಜನ ನೀಡಲಾಗುತ್ತಿದೆ. 

2 ನಗದು ಪುರಸ್ಕಾರ: ರಾಪ್ಟ್ರೀಯ ಮತ್ತು ಅಂತರ-ರಾಷ್ಟ್ರೀಯ ಮಟ್ಟದ 
ಕ್ರೀಡಾಕೂಟಗಳಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಕೆಳಕಾಣಿಸಿದಂತೆ ನಗದು 
ಪುರಸ್ಕಾರವನ್ನು ನೀಡಲಾಗುತ್ತಿದೆ:- 


(ರೂ. ಲಕಗಳಲ್ಲಿ) 
ಕ್ರ ವಿವರ ಚಿನ್ನ | ಬೆಳ್ಳಿ ಕಂಚು 
ಸಂ - 

1 | ಒಲಂಪಿಕ್ಸ್‌ | 500.00 300.00 | 200.00 
2 | ಏಪಿಯನ್‌ ಗೇಮ್ಸ್‌ 25.00 15.00 8.00 
3 | ಕಾಮನ್‌ವೆಲ್‌ ಗೇಮ್ಸ್‌ 25.00 15.00 8.00 
4 | ವರ್ಲ್ಡ್‌ ಕಪ್‌ /ಚಾಂಪಿಯನ್‌ ಶಿಪ್‌ (ಭಾರತ 500 300] 200 
ಸರ್ಕಾರದಿಂದ ಅಂಗಿೀಕೃತವಾಗಿ ಭಾರತ ತಂಡದ 
ಬಾಗವಾಗಿ ಪ್ರತಿವಿಧಿಸಿರಬೇಕು) it 
5 | ನ್ಯಾಪನಲ್‌ ಗೇಮ್ಸ್‌ (ಪ್ರತಿ ನಾಲ್ಕು ವರ್ಪಗಳಿಗೊಮ್ಮೆ 5.00 3.00 200 
ನಡೆಯುವ ಕ್ರೀಡೆಗಳು) 
6 | ನ್ಯಾಪನಲ್‌ ಚಾಂಪಿಯನ್‌ ಶಿಪ್‌ (ಒಲಂಪಿಕ್‌ ಕ್ರೀಡೆಗಳಿಗೆ) 2.00 1.00 0.50 
7 "| ಜೂನಿಯರ್‌ ನ್ಯಾಪನಲ್‌ (ಓಲಂಪಿಕ್‌ ಕ್ರೀಡೆಗಳಿಗೆ 0.50 0.25 0.15 
8 [ಸಬ್‌ ಜೂನಿಯರ್‌ ನ್ಯಾಪನಲ್‌ (ಒಲಂಪಿಕ್‌ ಕ್ರೀಡೆಗಳಿಗೆ) 0.25: 0.15 0.10 


3. ಏಕಲವ್ಯ ಪುಶಸ್ತಿ: ರಾಪ್ಟ್ರೀಯ ಮತ್ತು ಅಂತಾರಾಷ್ಟೀಯ ಮಟ್ಟಿದಲ್ಲಿ ರಾಜ್ಯವನ್ನು 


ಪ್ರತಿನಿಧಿಸಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಏಕಲವ್ಯ ಪ್ರಶಸ್ತಿ ನೀಡಲಾಗುವುದು. 
4. ಜೀವಮಾನ ಸಾಧನೆ. ಪುಶಸ್ತಿ: ರಾಷ್ಟ್ರೀಯ ಮತ್ತು' ಅಂತಾರಾಷ್ಟ್ರೀಯ ಮಟ್ಟದ 


ಕ್ರೀಡಾಪಟುಗಳಿಗೆ ತರಬೇತಿ ನೀಡಿದ ರಾಜ್ಯದ ತರಬೇತುದಾರರಿಗೆ ಅವರ ಜೀವಮಾನ 
ಸಾಧನೆಗೆ ಪ್ರಶಸ್ತಿ ನೀಡಲಾಗುವುದು. 
5. ಕ್ರೀಡಾ ಪೋಷಕ ಪ್ರಶಸ್ತಿ: ಕೀಡೆಯ ಅಭಿವೃದ್ಧಿಗೆ ಗಣನೀಯ ಕೊಡುಗೆ ನೀಡಿದ ಖಾಸಗಿ 


ಸಂಘ-ಸಂಸ್ಥೆಗಳಿಗೆ ಉತ್ತೇಜನ ನೀಡಲು ಕ್ರೀಡಾ ಪೋಷಕ ಪ್ರಶಸ್ತಿ ನೀಡಲಾಗುತ್ತಿದೆ. 


6. ಶೈಕ್ಷಣಿಕ ಶುಲ್ಲ ಮರುಪಾವತಿ: ರಾಪ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. 
ರಾಜ್ಯದಿಂದ ಪ್ರತಿನಿಧಿಸಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಶೈಕ್ಷಣಿಕ ಶುಲ್ಕ್ಲ ಮರುಪಾವತಿ 
ಮಾಡಲಾಗುತ್ತಿದೆ. | 

7. ಕ್ರೀಡಾ ವಿದ್ಯಾರ್ಥಿ ವೇತನ: ರಾಜ್ಯ ಮಟ್ಟದ ಪದಕ ವಿಜೀತರಾಗಿ ಅಂತಾರಾಷ್ಟೀಯ 


ಮಟ್ಟದಲ್ಲಿ ಸಾಧನೆ ಮಾಡಿದ ಪೌಢ ಶಾಲಾ ವಿದ್ಯಾರ್ಥಿಗಳಿಗೆ ರೂ.10,000/-: ವಿದ್ಯಾರ್ಥಿ 
ವೇತನ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. 

8. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಾಧಕ ಕ್ರೀಡಾಪಟುಗಳಿಗೆ ವಿಶೇಷ ನಗದು 
ಪುರಸ್ಮಾರ: ಅಂತರ-ರಾಷ್ಟ್ರೀಯ, ರಾಪ್ಟ್ರೀಯ ಮತ್ತು ರಾಜ್ಯ ಮಟ್ಟಿದ ಕ್ರೀಡಾಕೂಟಗಳ 
ಪದಕ ವಿಜೀತರಿಗೆ ಕ್ರಮವಾಗಿ ತಲಾ ರೂ. 5.00, 3.00 .ಮತ್ತು 1.00 ಲಕ್ಷಗಳ ನಗದು ಪುರಸ್ಕಾರ 
ನೀಡಲಾಗುತ್ತಿದೆ. 


--2) 


ಫಿರಿ 


೨. ಕ್ರೀಡಾ ವಸತಿ ಶಾಲೆ/ನಿಲಯಗಳು: ಪ್ರವೇಶ ಪಡೆಯುವ ಪ್ರತಿಭಾವಂತ ಯುವ 
ಕ್ರೀಡಾಪಟುಗಳಿಗೆ ಉಚಿತ ಊಟೋಪಹಾರ, ವಸತಿ, ಕ್ರೀಡಾ ತರಬೇತಿ ಮತ್ತು ಕ್ರೀಡಾ 


" ಸಮವಸ್ತ ಒದಗಿಸಲಾಗುತ್ತಿದೆ. ದೈಹಿಕ ಕ್ಷಮತಾ ಪರೀಕ್ಲೆಗಳಲ್ಲಿ ಹಾಗೂ ಕ್ರೀಡಾ ಕೌಶಲ್ಯ ' 


ಪರೀಕ್ಷೆ ಆಧಾರಿತವಾಗಿ 5ನೇ ತರಗತಿ ಮೇಲ್ಬಟ್ಟಿ 'ಶ್ರೀಡಾಪಟುಗಳಿಗೆ ಆಯ್ಕೆ ಪ್ರಕ್ರಿಯೆ ನಡೆಸಿ, 
ಪ್ರವೇಶಾವಕಾಶ ಕಲ್ಪಿಸಲಾಗುತ್ತಿದೆ. 

10.ಗರಡಿ ಮನೆ ನಿರ್ಮಾಣ: ಕುಸ್ತಿ ಕೀಡಾಪಟುಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಗರಡಿ 
ಮನೆ ನಿರ್ಮಾಣ ಮತ್ತು ನವೀಕರಣಕೆ ಆದ್ಯತೆ ನೀಡಲಾಗುತ್ತಿದೆ. 

11.ನೆಮ್ಮೂರ ಶಾಲೆಗೆ ನಮ್ಮ ಯುವಜನರು: ಈ ಕಾರ್ಯಕ್ರಮದಡಿ Se ಸಾಧನೆ 
ಮಾಡಿದ ಸರಕಾರಿ :ಶಾಲೆಗಳು ಕ್ರೀಡಾಚಟುವಟಿಕೆಗಳ ಪ್ರೋತ್ಸಾಹಕ್ಕಾಗಿ 
ಕ್ರೀಡಾಸಾಮಗಿಗಳನ್ನು ಪೂರೈಸಿಕೊಳ್ಳಲು ಪ್ರೋತ್ಸಾಹಧನ ಮತ್ತು ದೈಹಿಕ ಶಿಕ್ಷಕರಿಗೆ ಗೌರವ 
ಧನ ನೀಡಲಾಗುವುದು. 

12.ಯುವ ಶಕಿ ಕೇಂದ್ರ : ಯುವ ಜನರ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಇಲಾಖಾ 
ಕ್ರೀಡಾಂಗಣಗಳು, . ಕ್ರೀಡಾ ವಸತಿ ನಿಲಯಗಳು ಮತ್ತು ಸರ್ಕಾರಿ ಕಾಲೇಜುಗಳಿಗೆ ಜಿಮ್‌ 
ಉಪಕರಣಗಳನ್ನು ಒದಗಿಸಲಾಗುವುದು. 

13.ರಾಜ್ಯ ಕ್ರೀಡಾ ಸಂಸ್ಥೆಗಳಿಗೆ ಅನುದಾನ: ಮಾನ್ಯತೆ ಪಡೆದ ರಾಜ್ಯ ಕ್ರೀಡಾಸಂಸ್ಥೆಗಳಿಗೆ 
ಕೀಡಾಕೂಟಿಗಳ ಆಯೋಜನೆ, ತರಬೇತಿ ಶಿಬಿರಗಳ ಆಯೋಜನೆ ಹಾಗೂ ಕ್ರೀಡಾಕೂಟಗಳಿಗೆ 
ರಾಜ್ಯ ತಂಡದ ನಿಯೋಜನೆಗೆ ಅನುದಾನ ನೀಡಲಾಗುತ್ತಿದೆ. 

14.ಸಾಹಸ ಕ್ರೀಡೆಗಳಲ್ಲಿ ತರಬೇತಿ: ಯುವ ಜನರಿಗೆ ಸಾಹಸ ಢಾ ಪ್ರಶಿಕ್ಷಕರಾಗಲು ವಿವಿಧ 
ಹಂತಗಳ ತರಬೇತಿಯನ್ನು ನೀಡಲಾಗುತ್ತಿದೆ. 


REKRKNK 


